ಕರ್ನಾಟಕ ವಿಧಾನ ಪರಿಷತ್ತು 


3. ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವ ಸಚಿವರು 


ಶ್ರೀ ವಿಜಯ ಸಿಂಗ್‌ 
(ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 
10.03.2020 


ಸಹಕಾರ ಸಚಿವರು 


ಬೆಳೆಯಾದ ತೊಗರಿ ಬೆಳೆಯನ್ನು ರೈತರಿಂದ 
ಖರೀದಿಸು ಸರ್ಕಾರ ಯಾವ ಕ್ರಮ 


ಕೈಗೊಂಡಿದೆ; ಇದುವರೆಗೆ ಎಷ್ಟು ಕ್ವಿಂಟಾಲ್‌ 
ತೊಗರಿ ಬೆಳೆಯನ್ನು ರೈತರಿಂದ ಖರೀದಿ 
ಮಾಡಲಾಗಿದೆ. 


T 


$7 ಪ್ರಕ್ನೆ ಉತ್ತರ 
ಸಂ 
1 ಲ್ಲಾ ಕರ್ನಾಟಕ ಭಾಗದ ಮುಖ್ಯ ತೊಗರಿ ಉತ್ಪನ್ನವನ್ನು ಕನಿಷ್ಟ ಬೆಂಬಲಚಿಕೆ 


ಯೋಜನೆಯಡಿ ರೈತರಿಂದ ಖರೀದಿಸಲಾಗುತ್ತಿದೆ. 
ಖರೀದಿ ಪ್ರಕ್ರಿಯೆ ದಿ:15.03.2020ರವರೆಗೆ 
ಜಾರಿಯಲ್ಲಿರುತ್ತದೆ. ದಿನಾಂಕ:07.03.2020ರ ಅಂತ್ಯಕ್ಕೆ 
19,16,414 ಕ್ವಿಂಟಾಲ್‌ ತೊಗರಿಯನ್ನು 2,14,124 
ರೈತರಿಂದ ಖರೀದಿಸಲಾಗಿರುತ್ತದೆ. 


ಧ್ಯ 


ಸಮರ್ಪಕವಾಗಿ ಹಣ ಸಂದಾಯ 
ಮಾಡಲಾಗುತ್ತಿದೆಯೇ; ಇದುವರೆಗೆ ಎಷ್ಟು 
ಹಣವನ್ನು ರೈತರಿಗೆ ಪಾವತಿಸಲಾಗಿದೆ; 


(ಜಿಲ್ಲಾವಾರು ಮಾಹಿತಿ ನೀಡುವುದು) 


ತರಿಂದ ಖರೀದಿ`ಮಾಡಿದ ತೊಗಕ` ಚಳಿಗೆ | ದ್ರ ಸರ್ಕಾರವು ಪತ ನಕಾರ ತನ 


ರೂ.5,800/- ಬೆಂಬಲ ಜಿಲೆ ನಿಗಧಿಪಡಿಸಿದ್ದು, 
ರಾಜ್ಯ ಸರ್ಕಾರದ ಪ್ರೋತ್ಸಾಹಧನ ರೂ.300/-ಸೇರಿಸಿ 
ಪ್ರತಿ ಕ್ಟಿಂಟಾಲ್‌ . ತೊಗರಿಗೆ ಒಟ್ಟಾರೆ ರೂ.6.100/- 
ನಿಗಧಿಪಡಿಸಿ ಖರೀದಿಸಲಾಗುತ್ತಿದೆ. 


ಖರೀದಿ ಪ್ರಕ್ರಿಯೆ ಜಾರಿಯಲ್ಲಿದ್ದು, ಸಧ್ಯದಲ್ಲಿಯೇ 
ಹಣ ಪಾವತಿ ಬಗ್ಗೆ ಕ್ರಮವಹಿಸಲಾಗುವುದು. 


ಸರ್ಕಾರ ಯಾವ ಮಾನದಂಡಗಳನ್ನು 
ಅನುಸರಿಸುತ್ತಿದೆ; ಇದರಿಂದ ರೈತರಿಗೆ 
ಅನುಕೂಲವಾಗುತ್ತಿದೆಯೆ; ಆಗದಿದ್ದಲ್ಲಿ, 
ಸರ್ಕಾರ ಕೈಗೊಂಡ ಕ್ರಮಗಳೇನು? 


[3 |ಕೃತರಂದ್‌ ತಾಗ ನಾಹನ್ನಾ ಪಕ್‌ 


ER 


le 


ಕೇಂದ್ರ ಸರ್ಕಾರವು ನ 
ಮಾರ್ಗಸೂಚನೆಗಳನ್ನ್ವಯ ಕೃಷಿ ಮತ್ತು ತೋಟಗಾರಿಕೆ 
ಉತ್ಪನ್ನಗಳ ಬೆಲೆ ಸ್ಲಿರೀಕರಣ ಸಚಿವ ಸಂಪುಟ ಉಪ 
ಸಮಿತಿ ಸಭೆಯ ನಿರ್ಣಯದನ್ನಯ ಗರಿಷ್ಟ 10 
ಕ್ವಿಂಟಾಲ್‌ ತೊಗರಿಯನ್ನು ಖರೀದಿಸಲಾಗುತ್ತಿದ್ದು, 
ಇದರಿಂದ ರೈತರಿಗೆ ಅನುಕೂಲವಾಗಿರುತ್ತದೆ. 


ಸಂಖ್ಯೆ: ಸಳ 126 ಎಂಆರ್‌ 2020 


ಬಸಿ ೬. ಸಮರ 


(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


